ಕರ್ನಾಟಕ ವಿಧಾನ ಪರಿಷತ್ತು 
140ನೇ ಅಧಿವೇಶನ 


ಚುಕ್ಕೆ ಗುರುತಿಲ್ಲದ ಪ್ರ ಸಂಖ್ಯೆ 
ಮಾನ್ಯ ಸ ದಸ್ಯರ Kod 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


642 } 
ಶೀ. ಐವನ್‌ ಡಿ' ಸೋಜಾ (ನಾಮ ನಿರ್ದೇಶನ ಹೊಂದಿದವರು) 
11-03-2020 
ಮಾನ್ಯ ಉಪಮುಖ್ಯಮಂತ್ರಿಗಳು, 
(ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ) 


ಕ್ರಸಂ 


ಪನ್ನ 


- 
ಉತ್ತರ 


ಅ) |ಸ 


ರ ತರ್‌ ರಾ ಕರ್‌ನಸ ವರ್‌ ನಾಗಾ ಘ್‌ ರ್ಯಾನ್‌ ಅನನ್ಯ ನಡನ ಈ 


ರ್ಕಾರದ ಮುಂದೆ ಪ್ರಸ್ತಾವನೆ ಇದೆಯೇ: ಇದ್ದರೆ 


ಯಾವುವು :(ವಿವರ ನೀಡುವುದು) 


ಕೆಳಕಂಡ 19 ರಾಜ್ಯ ಹೆದ್ದಾರಿ ರಸ್ತೆಗಳಲ್ಲಿ ಬಳಕೆದಾರರ ಶುಲ್ಕವನ್ನು (User 
Fee) ಸಂಗ್ರಹಣೆ ಮಾಡಲು ಸರ್ಕಾರಿ ಆದೇಶ ಸಂಖ್ಯೆ is 118 
ಇಎಪಿ2016 ಬೆಂಗಳೂರು ದಿನಾಂಕ:31-03-2017 ರಲಿ ಅನುಮೋದನೆ 
ನೀಡಲಾಗಿದೆ. 


1) ಧಾರವಾಡ- -ಕರಡಿಗುಡ್ಡ-ಸವದತ್ತಿ ರಸ್ತೆ 

2) ಹೊಸಕೋಟೆಯಿಂದ ಚಿಂತಾಮಣಿ ಪೌಪಾಸ್‌ 

3) ಹಾವೇರಿ-ಅಕ್ಕಿತಲೂರು-ಹನಗಲ್‌ ರಸ್ತೆ 

4) ಮುದೋಳ್‌-ಚಿಕ್ಕೋಡಿ-- ನಿಪ್ಪಾಣಿ ರಸ್ತೆ" 

5) ಶೆಲ್ಪಾಡಿ-ಮುಂಡರಗಿ ರಸ್ತೆ 

6) ಹುಬ್ಬಳ್ಳಿ ಕುಂದಗೋಳ-ಲಕ್ಷಿ ಏಶ್ಚರ ರಸ್ತೆ 

7 ಮುದಗಲ್‌-ತಾವರೆಕಿರೆ-ಗಂಗಾವತಿ ರಸ್ತೆ 

8) . ಮಾಗಡಿ-ಪಾವಗಡ-ಎಪಿ ಬಾರ್ಡರ್‌”: ರಸ್ತೆ 

9) ಮಳವಲಳ್ಳಿ-ಮದ್ದೂರು-ಕೊರಟಗೆರೆ ರಸ್ತೆ 

10) ಸಿಂಧನೂರು-ತಾವರೆಕೆೆ-ುಷ್ಯಗ ರಸ್ತೆ” 

1) ಪಡುಬಿದರಿ-ಬೇಳ್ಳಾನ್‌-ಕಾರ್ಕಳ ರಸ್ತೆ 

12) ಸವದತ್ತಿ-ರಾಮದುರ್ಗ -ಬಾದಾಮಿ-ಕಮಟಗಿ ರಸ್ತೆ 
13) ತಿಂತಣಿ-ದೇವದುರ್ಗ-ಕಲ್‌ಮಲ ರಸ್ತೆ 

14) ದಾವಣಗೆರೆ-ಸಂತಬೆನೂ ್ಸಿರು-ಬೀರೂರು 

15) ಗುಬ್ಬಿ-ಸಿ.ಎಸ್‌ ಪುರ-ಬೀರಗೊನಹಳ್ಳಿ (ಯಡಿಯೂರು NH-48) ರಸ್ತೆ 


16) ಯಿತಿಯೂರು ( NH-48) ನೌಡ್ಡೆ-ಮಂಡ್ಯ ರಸ್ತೆ 
17) ಬಳ್ಳಾರಿ-ಮೋಕ (ಎಪಿ ಬಾರ್ಡರ್‌) ರಸ್ತೆ 

18) ಹಾನಗಲ್‌ಯಿಂದ ತಡಾಸ್‌ ರಸ್ತೆ 

19) ಶಿವಮೊಗ್ಗ-ಶಿಕಾರಿಪುರ- ಹಾನೆಗಲ್‌ ರಸ್ತೆ 


ಪ್ರಸ್ತುತ ಈ ಕೆಳಕಂಡ 6 ರಸ್ತೆ ಸೆಗಳಲ್ಲಿ ಶುಲ್ಕ ವಸೂಲಾತಿ ಮಾಡಲಾಗುತ್ತಿದೆ. 
I) ಧಾರವಾಡ-ಕರಡಿಗುಡ್ಡ-ಸವದ್ತಿ ರ್‌ 

2) ಮುದೊಳ್‌-ಚಿಕ್ಕೋಡಿ-. ನಿಪ ಣಿ ರಸ್ತ 

3) ಶೇಲ್ವಾಡಿ-ಮುಂಡರಗಿ ರಸ್ತೆ” 

4) ಹುಬ್ಬಳ್ಳಿ-ಕುಂದಗೋಳ- ಲಕ ನಶ್ವರ ರಸ್ತೆ 

5) ಹೊಸಕೋಟೆಯಿಂದ ಚಿಂತಾಮಣಿ ಬೌಪಾಸ್‌ ರಸ್ತೆ 
6) ಹಾವೇರಿ-ಅಕ್ಕಿಹಾಲೂರು-ಹಾನಗಲ್‌ ರಸ್ತೆ 


R 


ಈ ಕೆಳಕಂಡ ನಾಲ್ಕು ರಸ್ತೆಗಳಿಗೆ ಶುಲ್ಕ ಸಂಗ್ರಹಣೆಗಾಗಿ ಕರಾರು 
ನಿರ್ವಹಿಸಲಾಗಿದ್ದು, ಶುಲ್ಕ” ಸಂಗ್ರಹಣೆ ಪ ಪ್ರಾರಂಭಿಸಬೇಕಾಗಿರುತ್ತದೆ. 


1) ಮುದಗಲ್‌-ತಾವರೆಕೆರೆ-ಗಂಗಾವತಿ ರಸ್ತೆ 
2) ಮಾಗಡಿ-ಪಾವಗಡ-ಎಪಿ ಬಾರ್ಡರ್‌ ಕ್ತ 


M 


My 


3) ಮಳವಳ್ಳ-ಮದ್ದೂರುಕೊರಟಗೆರೆ ರಸ್ತೆ 

4) ಸಿಂಧನೂರು-ತಾವರೆಕೆರೆ-ಕುಷ್ಠಗಿ ರಸ್ತೆ 

ಈ ಕೆಳಕಂಡ ನಾಲ್ಕು ರಸ್ತೆಗಳಿಗೆ ಟೆಂಡರ್‌ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, 
ಮಂಡಳಿಯ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ. 

1) ತಿಂತಣಿ-ದೇವದುರ್ಗ-ಕಲ್‌ಮಲ ರಸ್ತೆ 

2) ದಾವಣಗೆರೆ-ಸಂತಬೆನ್ನೂರು-ಬೀರೂರು 

3) ಪಡುಬಿದರಿ-ಬೇಳ್ಳಾನ್‌-ಕಾರ್ಕಳ ರಸ್ತೆ _ 

4) ಸವದತ್ತಿ-ರಾಮದುರ್ಗ-ಬಾದಾಮಿ-ಕಮಟಗಿ ರಸ್ತೆ 


ಈ ಕೆಳಕಂಡ ಮೂರು ರಸ್ತೆಗಳಲ್ಲಿ ನಾಲ್ಕು ಬಾರಿ ಟೆಂಡರ್‌ ಅಪ್ಪಾನಿಸಿದರೂ 
ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ ಮಂಡಳಿಯ ಸೂಚನೆಯ ಮೇರೆಗೆ 


ಮತ್ತೊಮ್ಮ ವಾಹನಗಳ ಸರ್ವೆ (Traffic Survey) ಕೈಗೊಳ್ಳಲು ಹಾಗೂ 
ಇದಕ್ಕೆ ಅನುಗುಣವಾಗಿ ವಾರ್ಷಿಕ ಮೊತ್ತ (Estimated Annual 


| remittance) ಅನ್ನು ಮರುಪರಿಶೀಲಿಸಲು ಸೂಚಿಸಲಾಗಿರುತ್ತದೆ. 


1 ಗುಬ್ಬಿ-ಸಿ.ಎಸ್‌ ಪುರ-ಬೀರಗೊನಹಳ್ಳಿ (ಯಡಿಯೂರು NH-48) ರಸ್ತೆ 
2) ಯಡಿಯೂರು ( Nಟ-48) ಕೌಡ್ಜೆ-ಮಂಡ್ಯ ರಸ್ತೆ 

3) ಬಳ್ಳಾರಿ-ಮೋಕ (ಎಪಿ ಬಾರ್ಡರ್‌) ರಸ್ತೆ 

ಈ ಕೆಳಕಂಡ ಎರಡು ರಸ್ತೆಗಳನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ 
ಮೇಲ್ದರ್ಜೆಪಡಿಸಲು ಪ್ರಸ್ತಾವನೆ ಇರುತ್ತದೆ. 

1) ಹಾನಗಲ್‌ಯಿಂದ ತಡಾಸ್‌ ರಸ್ತೆ 

2) ಶಿವಮೊಗ್ಗ-ಶಿಕಾರಿಪುರ- ಹಾನಗಲ್‌ ರಸ್ತೆ 


ವಿಶ್ವಬ್ಯಾಂಕ್‌ ನೆರವಿನ ಯೋಜನೆಯಡಿಯಲ್ಲಿ ಕೆ.ಆರ್‌.ಡಿ.ಸಿ.ಎಲ್‌ ನಿಂದ 
ಅಭಿವೃದ್ಧಿ ಪಡಿಸಲಾದ ಈ ಕೆಳಕಂಡ 6 ರಸ್ತೆಗಳಲ್ಲಿ ಬಳಕೆದಾರರ ಶುಲ್ಕವನ್ನು 
ಸಂಗ್ರಹಿಸಲು ಸರ್ಕಾರಿ ಆದೇಶ ಸಂಖ್ಯೆ ಲೋಇ 76 ಇಎಪಿ2014 
ಬೆಂಗಳೂರು ದಿನಾಂಕ: 23-03-2016 ರಲಿ ಅನುಮೋದನೆ ನೀಡಲಾಗಿದೆ. 


1 ಬಾಗೆವಾಡಿ-ಸವದತ್ತಿ ರಸ್ತೆ 

2) ಹಾಸನ-ಪಿರಿಯಾಪಟ್ಟಣ ರಸ್ತೆ 

3) ಹಿರೇಕೆರೂರು-ರಾಣಿಬೆನ್ನೂರು ರಸ್ತೆ 
4) ಮುಂಡರಗಿ-ಹರಪ್ಪನಹಳ್ಳಿ ರಸ್ತೆ 

5) ಹುನಗುಂದ-ತಾಳಿಕೋಟೆ ರಸ್ತೆ 

6) ಬೀದರ್‌-ಚಿಂಚೋಳಿ ರಸ್ತೆ 


ಇವುಗಳ ಪೈಕಿ ಬೀದರ್‌ ಚಿಂಚೋಳಿ ರಸ್ತೆ ಹೊರತು ಪಡಿಸಿ ಉಳಿದ 5 
ರಸ್ತೆಗಳಲ್ಲಿ ಶುಲ್ಕ ವಸೂಲಾತಿ ಮಾಡಲಾಗುತಿದೆ. ಬೀದರ್‌-ಚಿಂಚೋಳಿ ರಸ್ತೆಗೆ 
ಶುಲ್ಪ ಸಂಗಹಣೆಗಾಗಿ ಕರಅನಿನಿ ಮಂಡಳಿಯಿಂದ ಟೆಂಡರ್‌ 
ಅನುಮೋದನೆಯಾಗಿದ್ದು, ಗುತ್ತಿಗೆದಾರರಿಗೆ ದಿನಾಂಕ: 03-02-2020 ರಂದು 
Letter of Acceptance ನೀಡಲಾಗಿದ್ದು, ಕರಾರು ನಿರ್ವಹಿಸಬೇಕಾಗಿದೆ. 
ಸದರಿ ರಸ್ತೆಯಲ್ಲಿ ಶುಲ್ಕ ಸಂಗ್ರಹಣೆ ಏಪ್ರೆಲ್‌-2020 ರಿಂದ 
ಪ್ರಾರಂಭಿಸಲಾಗುವುದು. 


ಹುಡ್ಕೋ (HUDCO) ಸಾಲದ ನೆರವಿನಲ್ಲಿ ಅಭಿವೃದ್ಧಿ ಪಡಿಸಲಾಗಿರುವ ಈ 
ಕೆಳಕಂಡ 2 ರಸ್ವೆಗಳಲ್ಲಿ ಶುಲ್ಕ ಸಂಗ್ರಹಣೆ ಮಾಡಲು ಸರ್ಕಾರದಿಂದ 
ಅನುಮತಿ ನೀಡಲಾಗಿದೆ. 


1 ವಿಜಿಎಫ್‌ 


) ಕುಡ್ಡಗ-ಸಂಡೊರುಹೋರಣಗರ್‌ ರಸ್ತೆ 

2) ಹೊಸಪೇಟಿ-ಸಂಡೂರು ರಸ್ತೆ 

ಇವುಗಳ ಪೈಕಿ ಹೊಸಪೇಟೆ-ಸಂಡೂರು ರಸ್ತೆಯಲ್ಲಿ ಶುಲ್ಕ ವಸೂಲಾತಿ 
ಮಾಡಲಾಗುತ್ತಿದೆ. ಕುಡ್ಡಗಿ-ಸಂಡೂರು-ತೋರಣಗಲ್‌ ರಸೆಯ ಟೆಂಡರ್‌ 


te) 


ಪ್ರಸ್ತಾವನೆಯನ್ನು ಮಂಡಳಿಯ ಅನುಮೋದನೆಗಾಗಿ ಸಲಿಸಲಾಗಿದೆ. 
ಉಳ್ಳಲ ಲ್ಲ [ 


ಕರಅನಿನಿ ವತಿಯಿಂದ ಕೈಗೊಂಡ ಈ ಕೆಳಕಂಡ ಪಿಪಿಪಿ-ಡಿಬಿಎಫ್‌ಓಟಿ- 
ರಸ್ತೆಗಳಲ್ಲಿ ನಿರ್ಮಾಣ ವೆಚ್ಚವನ್ನು ರಿಯಾಯಿತಿದಾರರು 
ಹೂಡಿಕೆಮಾಡಿ ಅಭಿವೃದ್ಧಿ ಪಡಿಸಿದ್ದು, ಸರ್ಕಾರದ ಅನುಮತಿಯಂತೆ ಸದರಿ 
ರಸ್ತೆಗಳಲ್ಲಿ ರಿಯಾಯಿತಿದಾರು ನಿರ್ಧಿಷ್ಟ ಅವಧಿಯ ವರೆಗೆ ಶುಲ್ಕ ವಸೂಲಾತಿ 
ಮಾಡುವರು. 


1): ಯಲಹಂಕ-ಆಂಧ್ರ ಪ್ರದೇಶ ಗಡಿ ರಸ್ತೆ 
2) ಗಿಣಿಗೆರೆ-ಗಂಗಾವತಿ ರಸ್ತೆ 

3) ಧಾರವಾಡ-ರಾಮನಗರ ರಸ್ತೆ 

4) ವಾಗ್ದಾರಿ-ರಿಬ್ಬನಪಲ್ಲಿ ರಸ್ತೆ 


| 


ರಾಜ್ಯ ಹೆದ್ದಾರಿಗಳ ನಿರ್ವಹಣೆಗೆ `ಇರಾಷೆಯ 
ಪ್ರತಿವರ್ಷ ವಿನಿಯೋಗಿಸುವ ಹಣವೆಷ್ಟು; (ವಿವರ 
ನೀಡುವುದು) 


ರಾಜ್ಯದಲ್ಲಿ ಒಟ್ಟಾರೆ 19446 ಕಿಮೀ ಉದ್ದದ ರಾಜ್ಯ ಹೆದ್ದಾರಿಗಳಿರುತ್ತವೆ. ಸದರಿ 
ರಾಜ್ಯ ಹೆದ್ದಾರಿಗಳನ್ನು ಪ್ರತಿ ಆರ್ಥಿಕ ವರ್ಷದಲ್ಲಿ ಒದಗಿಸಲಾಗುವ 
ಅನುದಾನದ ಮಿತಿಯಲ್ಲಿ ರಸ್ತೆಗಳ ಆದ್ಯತೆಯನ್ನು ಪರಿಗಣಿಸಿ ನಿರ್ವಹಿಸಿ 
ಸಂಚಾರ  ಯೋಗ್ಯವನ್ನಾಗಿಸಲು ಕ್ರಮವಹಿಸಲಾಗುತ್ತಿದೆ. 2018-19 ನೇ 
ಸಾಲಿನಲ್ಲಿ ಹಾಗೂ 2019-20 ನೇ ಸಾಲಿನಲ್ಲಿ ರಾಜ್ಯ ಹೆದ್ದಾರಿಗಳ ನಿರ್ವಹಣೆಗೆ 


ಒದಗಿಸಿದ ಅನುದಾನ ಹಾಗೂ ವೆಚ್ಚದ ವಿವರಗಳು ಈ ಕೆಳಕಂಡಂತಿದೆ: 


(ರೂ.ಲಕ್ಷಗಳಲ್ಲಿ) 
| ವರ್ಷ ಒಟ್ಟು ಅನುದಾನ ಮೆಚ್ಚಿ 
2018-19 26710 2664948 
2019-20 | 33517 14116.25 


T2087 7052 ಸಾಲಿನಲ್ಲಿ ಎಷ್ಟು`ಜಿಲ್ಲಾ 708-9 ನೌ ಸಾಲಿನ್ಸ್‌ ಜಕ್ದಾ`ಮಪ್ಕ'ಕಸಗನನ್ನು ರಾಜ್ಯ `'ಹೆದ್ದಾರಿಗಳಾಗಿ 


ಇ) | ರಸ್ತೆಗಳನ್ನು ರಾಜ್ಯ ಹೆದ್ದಾರಿಗಳಾಗಿ | ಮೇಲ್ದರ್ಜೆಗೇರಿಸುವ ಯಾವುದೇ ಪ್ರಸ್ತಾವನೆ ಇರುವುದಿಲ್ಲ. 
ಮೇಲ್ಲೆರ್ಜೆಗೇರಿಸುವ ಪ್ರಸ್ತಾವನೆಗಳು ಸರ್ಕಾರದ | 2019-20 ನೀ ಸಾಲಿನಲ್ಲಿ ಜಿಲ್ಲಾ ಮುಖ್ಯ ರಸ್ತೆಗಳನ್ನು ರಾಜ್ಯ ಹೆದ್ದಾರಿಗಳಾಗಿ 
ಪಂಡ ಧಡ ಸಯುವೂಟ್ಟಿ ಮೇಲ್ದರ್ಜೆಗೇರಿಸುವ 10603 ಕಿಮೀ ಉದ್ದದ 225 ಪ್ರಸ್ತಾವನೆಗಳು ಸರ್ಕಾರದ 

ಪರಿಶೀಲನೆಯಲ್ಲಿದೆ. (ವಿವರಗಳು ಅನುಬಂಧದಲ್ಲಿ ಲಗತ್ತಿಸಿದೆ) 

ಈ) | ವರ್ಷವೊಂದಕ್ಕೆ ಸರ್ಕಾರ ಎಷ್ಟು ರಾಜ್ಯ ವಾಹನಗಳ ದ ಮತ್ತ ಸಾಂದ್ರ್‌ಗನಾಗಣವಾಗ ರಾಜ್ಯ ಹೆದ್ದಾರಿಗಳನ್ನು] 


ಹೆದ್ದಾರಿಗಳನ್ನು ಸ್ಥಾಪಿಸಲು ಗುರಿ ಹೊಂದಿದೆ: 
ಖಾಸಗಿ ಸಹಭಾಗಿತ್ಪಕ್ಕೆ ಸರ್ಕಾರದ ಮುಂದಿರುವ 
ಯೋಜನೆಗಳು ಯಾವುವು? (ವಿವರ 
ನೀಡುವುದು) 


ಅಭಿವೃದ್ಧಿಪಡಿಸಲು ಕ್ರಮವಹಿಸಲಾಗುತ್ತಿದೆ. 


ಸರ್ಕಾರದ ಮುಂದೆ ಸದ್ಯಕ್ಕೆ 
ಅಭಿವೃದ್ಧಿಪಡಿಸುವ ಯೋಜನೆಗಳು ಇರುವುದಿಲ್ಲ. 


ಖಾಸಗಿ ಸಹಭಾಗಿತ್ವದಲ್ಲಿ ರಸ್ತೆಗಳ 


ಸಂಖ್ಯೆಲೋಇ £-43 ಇಎಪಿ 2020 


4, 


(ಗೋವಿಂದ ಧಿ ಕಾರಜೋಳ) 
ಮಾನ್ಯ ಉಪಮುಖ್ಯಮಂತ್ರಿಗಳು, 


(ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ) 


Summary of proposal for the upgradation of roads { MDR to SH and Vr to MDR 


SL Area in SQ 
No. Kms 


| 1 [Baplkue “oo J oss [177 | 84 seo 27 [8 [200 | 105 | 
| 2 [BanpaloreRuai | 265 | 308 ]208] 6609 7 iss | 0000 | 28 

[3 [BanpaloreUrbm | 210 | 167] 19 70] 107 | Too [205] 
[4 [Bem] 134335 282352] 306] SS 2 sss 208 | 
|S lBliay ooo] 80 |a0 950] isos S48] 16] Sooo 18] 
[| 6 [Bdr “ooo | sas9 |25|s98] 880] 63S SISO 93] 
[7 [Chamaraianaera | 560 [25 [34] 99 | 1507] 1 3s eo | 
Cian Ts Ts TTS 2 TN 
ET 302 EE SNE 
[11 [Dakshin 4859 310 ಸ sss ss 
a 
[15 [Dawei oo] 4251 [25489 1406] 7 ss [oo] 
NC TERETE 
CE ——— — 


10952 | 1387 | 87585 2262 
1394 SE 


3969 1206 1655 11790 


20 |Koppal 5565 178 673 1445 2296 8290 
21 [Mandya 4964 228 424 2670 3321 302.00 
22 |Mysore 6295 592 2603 3486 7 482.85 


| 23 JRachur “~~ | 8137 |7| ssi] iso] 25] OO 7 |e | 19 | 
[2 amnesia 3 Ts 


|= 


ಟು 


[36 omer |] se fs om ss Bs] | 
23 | 260 
| 28 [Utarakanaia | 10276 3 | 1174 
[ 29 |Vijayapura 10494 317 | 708 
30 [Yadeir 5265 ia [4s 
new taluls 1 7 | OO 1000 | 100 | 

. TOTAL 191421 7252 | 19500 | 49603 76355 225 10603 


da] 


™ Chief Engineer 
Planning and Road Asset 
&, Management Center, 
Bangalore. 


